ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 7832 


ಮಾನ್ಯ ಸದಸ್ಯರ ಹೆಸರು. ತ್ರೀ ಘೋಟ್ಸೇಕರ ಶ್ರೀಕಾಂತ ಲಕ್ಷ್ಮಣ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


ಉತ್ತರಿಸಬೇಕಾದ ದಿನಾಂಕ 24-09-2020 
ಉತ್ತರಿಸುವ ಸಚಿವರು | ಆರೋಗ್ಯ ಮತ್ತು ಕುಟುಂಬ ಕಲ್ಮಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 
ಸರ. ಗರ್‌ ತ್ತರ 


ಅ | ಕಾರವಾರ ಜಿಲ್ಲೆಯ ಹಳಿಯಾಳ ತಾಲ್ಲೂಕಿನ | ಬಂದಿರುತ್ತದೆ. 
ಬೆಳವಟಗಿ ಗ್ರಾಮದ ತಾಲ್ಲೂಕು ಆಸ್ಪತ್ರೆಯಲ್ಲಿ] ' 
ಕರ್ತವ್ಯ ನಿರ್ವಹಿಸುತ್ತಿರುವ - ಸಿಬ್ಬಂದಿ 
ಕರ್ತವ್ಯದಲ್ಲಿ " (ಹಣಕಾಸಿನ) ಬಹಳಷ್ಟು 
ದುರುಪಯೋಗ ಮಾಡಿಕೊಂಡಿರುವ ವಿಷಯ 
"| ಸರ್ಕಾರದ ಗಮನಕ್ಕೆ ಬಂದಿರುತ್ತದೆಯೇ; 
(ವಿವರ ನೀಡುವುದು) 


us) 


ವರದಿ ನೀಡುವುದು; ಸಹಾಯಕರು, . ಪ್ರಾಥಮಿಕ ಆರೋಗ್ಯ ಕೇಂದ್ರ, ಬೆಳವಟಗಿ, 
ಹಳಿಯಾಳ ತಾಲ್ಲೂಕು, ಕಾರವಾರ ಜಿಲ್ಲೆ ಇಲ್ಲಿ ಕಾರ್ಯ 
ನಿರ್ವಹಿಸುತ್ತಿದ್ದಾಗ ಇವರ ವಿರುದ್ದ ಸಿಬ್ಬಂದಿ ವರ್ಗದ ಕಾಲಬದ್ಧ 
\ ಹ ವೇತನ ರಜಾ ವೇತನ ಹೆಚ್‌.ಆರ್‌.ಎಂ.ಎಸ್‌. ಸಮಸ್ಯೆಗಳು 
p f ಮುಂತಾದ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಮಾಡುತ್ತಿರುವುದಾಗಿ 
ಮತ್ತು ಕೆಲಸ ಕಾರ್ಯಗಳನ್ನು ಮಾಡಿಕೊಡಲು ಹಣ ಬೇಡಿಕೆ 
ಇಟ್ಟು ಹಣ ಕೊಟ್ಟ ನಂತರ ಸತಾಯಿಸಿ ಕೆಲಸ 
ಮಾಡುತ್ತಿರುತ್ತಾರೆಂಬ ಆರೋಪದ ಬಗ್ಗೆ ಈ 
ನಿರ್ದೇಶನಾಲಯದ ಹಂತದಲ್ಲಿ ಕೆ.ಿ:ಎಸ್‌. (ಸಿಸಿಎ) ನಿಯಮದ 
ಪ್ರಕಾರ ದಿನಾಂಕ: 30/11/2016 ರಲ್ಲಿ ದೋಷಾರೋಪ 
ಪಟ್ಟಿಯನ್ನು ಜಾರಿಗೊಳಿಸಿ, , ವಿಚಾರಣಾಧಿಕಾರಿಗಳನ್ನು ನೇಮಿಸಿ 
ಇವರ ವಿರುದ್ದದ ಆರೋಪಕ್ಕೆ ದಂಡನೆಯಾಗಿ ಒಂದು ವಾರ್ಷಿಕ 
ವೇತನ ಬಡ್ತಿಯನ್ನು ಸಂಚಿತ ಪರಿಣಾಮ ರಹಿತವಾಗಿ 
ತಡೆಹಿಡಿದು ಸದರಿ ನೌಕರರನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರ 
ಬೆಳವಟಗಿ ಇಲ್ಲಿಂದ ದೂರಿನ ಮೇಲೆ ಸಾರ್ವಜನಿಕ ಆಸ್ಪತ್ರೆ 
ದಾಂಡೇಲಿ ಇಲ್ಲಿಗೆ. ವರ್ಗಾವಣೆ ಮಾಡಿ ದಿನಾಂಕ: 
11/12/2018ರ ಆದೇಶದಲ್ಲಿ ಆದೇಶಿಸಲಾಗಿರುತ್ತದೆ. 


ಆ .|ಈ ಕುರಿತು ಕೂಲಂಕುಷ ತನಿಖೆ ಮಾಡಿ|ಶ್ರೀ ಉತ್ಸ್ತಲ ಉಮೇಶ ಶಿರೋಡಕರ, ದ್ವಿತೀಯ ದರ್ಜಿ 


ಭಾ: 


ಹ 


[3 


ಸದರಿ ನೌಕರರು ಈ ದಂಡನಾದೇಶದ ವಿರುದ್ಧ ಸರ್ಕಾರಕ್ಕೆ 


ಮೇಲ್ಮನವಿ ಸಲ್ಲಿಸಿದ್ದು, ಮೇಲ್ಮನವಿ. ಪ್ರಾಧಿಕಾರ ದಿನಾಂಕ: 
11/12/2018 ರಲ್ಲಿ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು 
ಸಂಚಿತರಹಿತವಾಗಿ ತಡೆಹಿಡಿದಿರುವ ಆದೇಶವನ್ನು ರದ್ದುಗೊಳಿಸಿ 
ದಿನಾಂಕ: 28/03/2019 ರಲ್ಲಿ ಆದೇಶಿಸಲಾಗಿರುತ್ತದೆ. 


ಇ | ಈಗಾಗಲೇ ಅವ್ಯವಹಾರ ' ಮಾಡಿರುವ 
ಸಿಬ್ಬಂದಿ ಸದರಿ ಸ್ಥಳದಲ್ಲಿಯೇ ಕರ್ತವ್ಯ 
ನಿರ್ವಹಿಸುತ್ತಿರುವುದು . ನಿಯಮದ" 
ಉಲ್ಲಂಘನೆ ಅಲ್ಲವೆ? (ವಿವರ ನೀಡುವುದು) 


ಸದರಿ ನೌಕರರನ್ನು ನಿರ್ದೇಶನಾಲಯದ ಪತ್ರದ ದಿನಾಂಕ: 
11/12/2018 ರಂತೆ ಪ್ರಾಥಮಿಕ ಆರೋಗ್ಯ ಕೇಂದ್ರ, 
ಬೆಳವಟಗಿ, ಹಳಿಯಾಳ ತಾಲ್ಲೂಕು, ಕಾರವಾರ ಜಿಲ್ಲೆ ಇಲ್ಲಿಂದ 
ಸಾರ್ವಜನಿಕ ಆಸ್ಪತ್ರೆ, ದಾಂಡೇಲಿ ಇಲ್ಲಿಗೆ ದೂರಿನ ಮೇಲೆ 
ವರ್ಗಾವಣೆ ಮಾಡಿದೆ. os 


ಸಂಖ್ಯೆ: ಆಕುಕ 59 ಹೆಚ್‌ಪಿಸಿ 2020 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು 


